ಕಾಶ್‌ ಕೆ. ರಾಥೋಡ್‌ 


(ಸಾಮನಿರ್ದೇಶನ ಹೊಂದಿದವರು) 


ಉತ್ತರಿಸಬೇಕಾದ ದಿನಾಂಕ 09.03.2021 
ಉತ್ತರಿಸುವ ಸಚಿವರು ಗಣಿ ಮೆತ್ತು ಭೂವಿಜ್ಞಾನ ಸಚಿವರು 
ಕ್ರಸಂ ಪಶ್ನೆ ಉತ್ತರ 
ಅ) | ಚಿಕ್ಕಬಳ್ಳಾಪುರ ಜಿಲ್ಲೆ, ಗುಡಿಬಂಡೆ 
ತಾಲ್ಲೂಕಿನ ಹಿರೇವಾಗವಲ್ಲಿ ಗ್ರಾಮದಲ್ಲಿ ಬಂದಿರುತ್ತದೆ 
ಜಿಲೆಟಿನ್‌ ಸ್ಫೋಟದಿಂದ ಆರುಮಂದಿ 
ಅಮಾಯಕ ಕಾರ್ಮಿಕರು 


ಇರುವ ಮಾನದಂಡಗಳೇನು; 


ಅಸುನೀಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 
ಆ) | ಜಿಲೆಟಿನ್‌ ಕಡ್ಡಿಯನ್ನು ಸಂಗಹಿಸಿಡಲು | ಜಿಲೆಟಿನ್‌. (ಸೋಟಕ ವಸ್ತು ಸಂಗ್ರಹಿಸಲು ಈ ಕೆಳಕಂಡ 


ಮಾನದಂಡಗಳನ್ನು ಅನುಸರಿಸಬೇಕಾಗಿರುತ್ತದೆ. 

1. ಸ್ರೋಟಕ ವಸ್ತುಗಳ ಸಂಗಹಣಾ ಘಟಕವನ್ನು ಸ್ಥಾಪಿಸಲು 
ಜಿಲ್ಲಾಧಿಕಾರಿಗಳ ಎನ್‌.ಒ.ಸಿ. ಪಡೆಯುವುದು. 

2.ಪ್ರಧಾನ ಸ್ಫೋಟಕ 
ಅನುಮತಿ ಪಡೆಯುವುದು. 

3: PESO ರವರ ಅನುಮತಿಗಳು (PESO- Petroleum and 


Explosive Safety Organization, Minisuy of 
Commerce and Industry, Government of India). 
4. PESO ರವರಿಂದ ಪರವಾನಗಿ ಪಡೆಯುವುದು. 


ನಿಯಂತ್ರಣಾಧಿಕಾರಿಯವರಿಂದ 


5. ಸ್ಫೋಟಕ ಸಂಗ್ರಹಣಾ ಕೇಂದ್ರದ ಶೇಖರಣಾ ಸಾಮರ್ಥ. 
ಫಾರಂ ಡಿಇ-2. 

6.ಸೋಟಕ ಸಂಗಹಣಾ ಕೇಂದ್ರದ ಯೋಜನೆ (Magzine 
Plan). 

7. ಸ್ಫೋಟಕ ವಸ್ತುಗಳನ್ನು 

ಪರವಾನಗಿ ಮತ ಯೋಜನೆ. ಫಾರಂ ಎಲ್‌.ಇ.-07. 


8.ಕ್ತಾರಿ ಮಾಡಿಕೊಂಡಿರುವ 


ಸಾಗಾಣಿಕೆ ಮಾಡುವ ವಾಹನದ 


ಲೀಸ್‌ದಾರರೊಂದಿಗೆ 
ಅಗಿಮೆಂಟ್‌. 
9.ರGMS ಆಥವಾ PESO ರವರಿಂದ ನೇಮ 


ಶಾಟ್‌ಪೆ ಪೈರರ್‌ ಮತ್ತು ಬ್ಲಾಸ್ಪರ್‌ಗಳ ವಿವರ. 


ಕಗೊಂಡ 


10. ಸೋಟಕಗಳ ಸರಬರಾಜು ವಿವರ, ಫಾರಂ ಆರ್‌ಇ-13. 


ಬ 


ಇ) 


ಪದೇಪದೇ ಈ ರೀತಿಯ | 
ಸೋಟಕಗಳು ನಡೆಯುತಿರುವುದು 
ಅನಾಹುತಕಾರಿಯಾಗಿದ್ದು ತಪ್ಪಿತಸ್ಥರ 


ವಿರುದ್ಧ ಸರ್ಕಾರ ಕೈಗೊಂಡಿರುವ 


» ಶಿವಮೊಗ್ಗ ತಾಲ್ಲೂಕು, ಕಲ್ಲಗಂಗೂರು : ಗಾಮದಲ್ಲಿ ನಡೆದ 
ಸೋಚಟಕಕ್ಲೆ ಸಂಬಂಧಿಸಿದಂತೆ, ಮೆ। ಎಸ್‌.ಎಸ್‌. ಸೋವ 
Fo 


ಕ್ರಷರ್‌ ಮಾಲೀಕರಾದ ಶ್ರೀ 
ವೆಂಕಟರಾವ್‌. ಇವರ ವಿರುದ್ಧ ಶಿವಮೊಗ್ಗ ಗ್ರಾಮಂತರ 
ಪೊಲೀಸ್‌ ಠಾಣೆಯಲ್ಲಿ ಮೊಕದ್ದಮೆ ಸಲ. 24/202! ಕಲಲ 
286, 304 ಐ.ಪಿ.ಸಿ. ಮತ್ತು ಕಲ೦(ಬಿ) Explosive Act, 
1884 ಮತ್ತು Explosive Substance Al, 1908 ರ ಕಲಂ 
5 ರಡಿ ಪ್ರಕರಣ ದಾಖಲಾಗಿರುತ್ತದೆ. 
» ಚಿಕ್ಕಬಳ್ಳಾಪುರ ತಾಲ್ಲೂಕಿನ ಹಿರೇನಾಗವಲ್ಲಿ 
ನಡೆದ ಸ್ಫೋಟಕ ಸಂಬಂಧ ಕಲ್ಲುಗಣಿ ಗುತ್ತಿಗೆ ಹಾಗ 
ಕ್ರಷರ್‌ ಮಾಲೀಕರ ವಿರುದ್ಧ ಗುಡಿಬಂಡೆ ಪೊಲೀಸ್‌ 
ಠಾಣೆಯಲ್ಲಿ ಮೊಕದ್ದಮೆ ಸಂ. 34/2021 ಕಲಂ 286, 304 | 
ಐ.ಪಿ.ಸಿ. ಮತ್ತು ಕಲಂ (ಬಿ) Explosive ಸಂಟ, 1884 ಮತ್ತು 
Explosive Substance Act, 1908 ರ ಕಲಂ 5 ರಡಿ 
ದಿನಾಂಕ 23.02.2021ರಂದು ಪ್ರಕರಣ ದಾಖಲಾಗಿರುತ್ತದೆ. 


ಸಂಖ್ಯೆ ಸಿಐ 118 ಎಂಎಂಎನ್‌ 2021 


ಗಣಿ ಮತ್ತು ಭೂವಿಜ್ಞಾನ ಸಚಿವರು. 


